ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 18-03-2021 ಪ್ರಶ್ನೆ ಸಂಖ್ಯೆ: 1347(1640) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟ (ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಸೌಕೂರು ಏತ ನೀರಾವರಿ ಯೋಜನೆ ಕುರಿತು 


(ಅ) ಸೌಕೂರು ಹತ ನೀರಾವರಿ ಯೋಜನೆಯ ಕಾಲುವೆ ಮತ್ತು ಉಪಕಾಲುವೆಯು ಹಾದು 
ಹೋಗುವ ಗ್ರಾಮಗಳು ಯಾವುವು; ಅವುಗಳ ಒಟ್ಟು ಅಚ್ಚುಕಟ್ಟು ಪ್ರದೇಶ ವಿಸೀರ್ಣವೆಷ್ಟು; 
(ಯೋಜನೆಯ ಡಿಪಿಆರ್‌ ಮತ್ತು ನಕ್ಷೆಯನ್ನು ಒದಗಿಸುವುದು) ಈ ಯೋಜನೆಯ ಅಂದಾಜು 
ವೆಚ್ಚವೆಷ್ಟು; ಯೋಜನೆಗೆ ಬಿಡುಗಡೆಯಾದ ಅನುದಾನವೆಷ್ಟು; ಬಿಡುಗಡೆಗೆ ಬಾಕಿಯಿರುವ 
ಅನುದಾನವೆಷ್ಟು; 


(ಆ) ಸೌಕೂರು ಏತ ಬೀರಾವರಿ ಯೋಜನೆಯ ಟೆಂಡರ್‌ನ್ನು ಪಡೆದ ಸಂಸ್ಥೆ ಯಾವುದು; 
ಟೆಂಡರ್‌ ಮೊತ್ತವೆಷ್ಟು; ಟೆಂಡರ್‌ ಪ್ರತಿ ಹಾಗೂ ಗುತ್ತಿಗೆ ಕರಾರು ಒಪ್ಪಂದ ಪ್ರತಿಯನ್ನು 
ಒದಗಿಸುವುದು; 


(ಇ) ಸೌಕೂರು ಹತ ನೀರಾವರಿ ಕಾಲುವೆ ಮತ್ತು ಉಪಕಾಲುವೆಯ ಹಾದು ಹೋಗುವ 
ಮಾರ್ಗದಲ್ಲಿ ಭೂಸಾಧೀನತೆಗೆ ಬಾಕಿಯಿರುವ ಪ್ರಕರಣಗಳ ಸಂಖ್ಯೆ ಎಷ್ಟು; ಅವುಗಳು 
ಯಾವುವು; (ವಿಳಾಸದೊಂದಿಗೆ ಮಾಹಿತಿಯನ್ನು ನೀಡುವುದು) ಈ ಭೂಸ್ವಾಧೀನ ಪ್ರಕ್ರಿಯೆಗೆ 
ಅಗತ್ಯವಾದ ಅನುದಾನವೆಷ್ಟು; ಬಿಡುಗಡೆಯಾದ ಅನುದಾನವೆಷ್ಟು; ಫಲಾನುಭವಿಗಳಿಗೆ 
ಹಂಚಿಕೆ ಮಾಡಲಾದ ಅನುದಾನವೆಷ್ಟು; ಬಿಡುಗಡೆಗೆ ಬಾಕಿಯಿರುವ ಅನುದಾನವೆಷ್ಟು? 
(ಗ್ರಾಮವಾರು ವಿವರ ನೀಡುವುದು) 


